KA/ BG-GPO/2515/NVPP-47/2006-2008 





9 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೧ ಬೆಂಗಳೂರು, ಗುರುವಾರ, ಮೇ ೨೫, ೨೦೦೬ (ಜೇಷ್ಠ ೪, ಶಕ ವರ್ಷ ೧೯೨೮) ಸಂಚಿಕೆ ೨೧ 











ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ರದ್ದಿಯಾತಿ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ : ಎಲ್‌ಎಕ್ಕೂ : ಎಸ್‌ಆರ್‌ : 183 / 05-06, ದಿನಾಂಕ: 21ನೇ ಏಪ್ರಿಲ್‌ 2006 

ಭೂಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894) ರಂತೆ ವಿಧಿ 41) ರ ಅಧಿಸೂಚನೆ ಸಂಖ್ಯೆ: ಎಲ್‌ಎಕ್ಕೂ : ಎಸ್‌ಆರ್‌ : 45 : 
2005-06 ದಿನಾಂಕ: 4.7.2005 ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ಇವರಿಂದ ಅನುಮೋದಿಸಿದ್ದು, ಸದರಿ ಅಧಿಸೂಚನೆಯು 
ದಿನಾಂಕ 28.7.2005 ರ ಕರ್ನಾಟಕ ರಾಜ್ಯ ಪತ್ರದ ಪುಟ 475 ರಿಂದ 480 ವರೆಗೆ ಭಾಗ-6 ರಲ್ಲಿ ಕಿಟ್ಟದಕುಪ್ರೆ, ಹೊದಲೂರು ಗ್ರಾಮದ ಜಮೀನು 
ಹೇಮಾವತಿ ನಾಲಾ ಯೋಜನೆಗೆ ಭೂಸ್ವಾಧೀನ ಪಡಿಸಲು ಪ್ರಕಟಣೆ ಹೊರಡಿಸಿರುತ್ತದೆ. ಆದರೆ ಈ ಗ್ರಾಮಗಳ ಬಾಬ್ತು ಜಂಟಿ ಮೋಜಣಿ ಕಾರ್ಯ 
ಪೂರೈಸಿದಾಗಿ ಈ ಕೆಳಕಂಡ ಅನುಸೂಚಿಯಲ್ಲಿ ನಮೂದಿಸಿರುವ ಸರ್ವೆ ನಂಬರ್‌ಗಳ ಬಾಬ್ತು ಕಲು 41) ರಂತೆ ಪ್ರಕಟಿಸಲಾದ ವಿಸ್ಲೀರ್ಣಕ್ಕಿಂತ ಕಡಿಮೆ 
ವಿಸ್ತೀರ್ಣ ಭೂಸ್ವಾಧೀನಕ್ಕೆ ಒಳಪಡುವುದೆಂದು ಕಂಡು ಬಂದಿರುವುದರಿಂದ ಕಲು 41 ರಲ್ಲಿ ಹೆಚ್ಚುವರಿಯಾಗಿ ಪ್ರಕಟವಾಗಿದ್ದ ವಿಸ್ತೀರ್ಣವನ್ನು 
ರದ್ದುಪಡಿಸಲು ರದ್ದಿಯಾತಿ ಅಧಿಸೂಚನೆ ಹೊರಡಿಸಿರುವುದಾಗಿ ಈ ಮೂಚ ಪ್ರಕಟಿಸಲಾಗಿದೆ 



































ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ಗುಬ್ಬಿ ಹೋಬಳಿ: ಕಸಬ ಗ್ರಾಮ: ಕಿಟ್ಟದಕುಪ್ಪೆ, 
ಹೊದಲೂರು 
ಕ್ರ 4(1)ರ ಹಿಡುವಳಿದಾರರ ಹೆಸರುಗಳು ಸ.ನಂ. ಭೂಸ್ವಾಧೀನಕ್ಕೊಳಪಡದ 
ಸಂ. | ಕ್ರ.ಸಂ. ಕಡಿಮೆಯಾದ 
ವಿಸ್ತೀರ್ಣ 
1 2 3 4 5 
ಗ್ರಾಮ: ಕಿಟ್ಟದಕುಪ್ರೆ 
1 1 ತಮ್ಮಯ್ಯ, ಬಸವರಾಜು, ಪ್ರಭಯ್ಯ ಗಂಗಮ್ಮ 15:1ಎ 0-0 
ಶ್ರ ಚ ತಿಮಕ್ವ, ರಾಮಯ್ಯ, ವೆಂಕಟಪ್ಪ, ಪಾಪಣ್ಣ 14:1 0-01 |, 
3 4 ದೊಡ್ಡೀರಯ್ಯ 13 0-0 
4 8 ಗಂಗಮ್ಮ 11:2 0-01 
5 13 ನರಸೇಗೌಡ, ಬಸವಯ್ಯ, ಮೋದೀನ್‌ಖಾನ್‌ ಜಿ. ಶಿವಣ್ಣ 101:1 0-01 
6 16 ಮುತ್ತಣ್ಣ 99:1 0-01 
(i 20 ಕಲಾವತಿ ರಂಗಸ್ವಾಮಯ್ಯ 79:1ಬಿ 0-0 




















(೨೪೯) 














































































































೨೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೫, ೨೦೦೬ ಭಾಗ - ೬ 

1 2 3 4 5 

8 21 ಹುಚ್ಚಕದರಯ್ಯ, ಯ್ಷ್ಯಯ್ಯ, ಕಮ್ಮ 79:2 0-02 
9 24 | ಗವೀರಂಗಯ್ಯ 81:1 0-02 
10 25 | ಗವೀರಂಗಯ್ಯ, ಗುಂಡಯ್ಯ, ಗಂಗಮ್ಮ 81:2 0-01 
11 26 __ ದಾಸಪ್ಪ, ಚಂದ್ರಯ್ಯ, ಬಿ. ಸುರೇಶ್‌, ಉಮಾಕಾಂತ ಹೆಚ್‌. ಬಿ. 82 0-0 
12 28 ಸದಾಶಿವಯ್ಯ 96:1 0-01 
13 32 | ಸದಾಶಿವಯ್ಯ 96:4 0-01 
14 33 | ಸುರೇಶ್‌ 97 0-02 
15 34 | ನರಸಿಂಹಯ್ಯ 95:1 0-01 
16 35 | ಚೆನ್ನಯ್ಯ, ಮರಿಚನ್ಹಯ್ಯ 95:2 0-01 
17 40 | ಶಿವಮ್ಮ 126 0-00 1 
18 41 | ಅಲ್ಲೇಗೌಡ 127 0-01 
19 42 | ಪುಟ್ಟರಂಗಯ್ಯ 128 0-0 |, 
20 48 __ ಚಿಕ್ಕಮ್ಮ 142 0-00 ` 
21 52 ಗುಂಡಯ್ಯ 150 0-0 
22 55 | ಚಿಕ್ಕಮ್ಮ ಕೃಷ್ಣಪ್ಪ 90 0-02 
23 56 | ಜಿ. ಮರಿಗೆಪ್ರ, ಜಿ.ಎಸ್‌. ರಾಮಸ್ವಾಮಿ, ಜೆ.ಎಂ.ಮಹಮದ್‌ 158 0-04 
24 57 ಮೊದೀನ್‌ಸಾಬ್‌ 161 0-02 

2. ಹೊದಲೂರು 
25 60 | ನಂಜುಂಡಯ್ಯ 170 0-01 
26 61 ಬೋರಯ್ಯ 171 0-01 
27 62 | ದೊಡ್ಡನೋಮಯ್ಯ 168:1 0-01 
27ಎ 65 ಹೆಚ್‌.ಎಸ್‌. ಮಹೇಶ್‌ 13 0-02 
28 66 | ಚಲುವಯ್ಯ, ಚಿಕ್ಕಚಲವಯ್ಯ, ಚಿನ್ನಯ್ಯ, ಚಂದ್ರಯ್ಯ 53:1 0-01 
29 69 ಸೋಮಶೇಖರಯ್ಯ, ಪಂಚಾಕ್ಷರಯ್ಯ, ಗಂಗಯ್ಯ 54:8 0-02 '), 
30 74 | ದೊಡ್ಡಚನ್ನಯ್ಯ, ಚಂದ್ರಪ್ಪ, ಚಿಕ್ಕಚಲವಯ್ಯ 62:2ಎ 0-03 
31 76 | ಚನ್ನಯ್ಯ 62:1ಎ 0-01 
32 77 ಮರಿಚನ್ನಯ್ಯ 621ಬಿ 0-01 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 142 ತುಮಕೂರು ಜಿಲ್ಲೆ, ತುಮಕೂರು. 


ಕಂದಾಯ ಸಚಿವಾಲಯ 
ಭೂ ಸ್ವಾಧೀನ ಕಾಯ್ದೆ ಕಲು 6ರ ಅನ್ವಯ ಘೋಷಣೆ 
ಸಂಖ್ಯೆ : ಕಂಇ 35 ಭೂಸ್ವಾಬೆ 2005, ದಿನಾಂಕ: 23ನೇ ಫೆಬ್ರವರಿ 2006 

ಈ ಮುಂದಿನ ಅನುಸೂಚಿಯಲ್ಲೆ ನಿರ್ದಿಷ್ಟಪಡಿಸಿರುವ ಜಮೀನುಗಳು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ರಸ್ತೆ ನಿರ್ಮಾಣಕ್ಕೆ ಬೆಂಗಳೂರು 
ಮಹಾನಗರ ಪಾಲಿಕೆ ವಾರ್ಡ್‌ ನಂ. 17 ವೃಷಭಾವತಿನಗರ, ಸ್ವತ್ತಿನ ನಂ. 43 ರಲ್ಲಿ 750 ಚದರ ಅಡಿ ಪ್ರದೇಶವನ್ನು ಭೂಸ್ವಾಧೀನ ಪಡಿಸಿಕೊಳ್ಳಲು 
ಬೇಕಾಗಬಹುದೆಂದು ಬೆಂಗಳೂರು ವಿಶೇಷ ಜಿಲ್ಲಾಧಿಕಾರಿಗಳವರ ಕ್ರಮಾಂಕ ಎಲ್‌ಎಕ್ಕೂ ಎಸ್‌ಆರ್‌ 09 : 04-05 ದಿನಾಂಕ 10.11.04 ರ ಮೇರೆಗೆ 
ಕರ್ನಾಟಕ ರಾಜ್ಯಪತ್ರದಲ್ಲಿ ದಿನಾಂಕ 30.12.2004 ಭಾಗ 6 ಪುಟ 812 ರಲ್ಲಿ ಪ್ರಕಟವಾಗಿರುವ ಅಧಿಸೂಚನೆಯಲ್ಲಿ ತಿಳಿಯಪಡಿಸಲಾಗಿದೆ. 

ಕರ್ನಾಟಕ ಸರ್ಕಾರದ 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ 17 ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂ ಸಂಗ್ರಹಣಾ 
ಅಧಿನಿಯಮ 5ಎ()ರ ಪ್ರಕರಣದ ಮತ್ತು 61) ಪ್ರಕರಣದ ಮೇರೆಗೆ ವಿಶೇಷ ಜಿಲ್ಲಾಧಿಕಾರಿಯವರು ಮೇಲೆ ಹೇಳಿದ ಉದ್ದೇಶಕ್ಕಾಗಿ ಸದರಿ ಜಮೀನನ್ನು 
ಭೂ ಸ್ವಾಧೀನಪಡಿಸಿಕೊಳ್ಳುವುದು ಅವಶ್ಯಕವೆಂದು ಪರಿಗಣಿಸಲಾಗಿದೆ. ಭೂ ಸಂಗ್ರಹಣಾ ಅಧಿನಿಯಮದ ಮೇರೆಗೆ ಸದರಿ ಜಮೀನುಗಳು ಮೇಲಿನ 
ಉದ್ದೇಶಕ್ಕಾಗಿ ಅಗತ್ಯವಾಗಿ ಬೇಕಾಗಬಹುದೆಂದು ಈ ಮೂಲ್‌ ಘೋಷಿಸಿದೆ. 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೫, ೨೦೦೬ ೨೫೧ 





ಸದರಿ ಭೂ ಸಂಗ್ರಹಣಾ ಅಧಿನಿಯಮ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ಬೆಂಗಳೂರು ವಿಶ್ವೇಶ್ವರಯ್ಯ ಕೇಂದ್ರ, 3ನೇ ಮಹಡಿ, ಪೋಡಿಯಂ ಬ್ಲಾಕ್‌, ಬೆಂಗಳೂರು ಇವರನ್ನು 
ಸದರಿ ಜಮೀನುಗಳ ಬಗ್ಗೆ ಮುಂದಿನ ಎಲ್ಲಾ ಕಾನೂನು ಕ್ರಮಗಳನ್ನು ಕೈಗೊಳ್ಳಲು ಜಿಲ್ಲಾಧಿಕಾರಿಯವರ ಪ್ರಶಾಸನ ಕಾರ್ಯಗಳನ್ನು ನಿರ್ವಹಿಸಲು ಈ ಮೂಲ್‌ ನಿಯಮಿಸಲಾಗಿದೆ ಮತ್ತು ಸದರಿ ಜಮೀನಿನ ಅಧಿಕೃತ ಸಂಗ್ರಹಣಾ 


ಇ 


ಆದೇಶಗಳನ್ನು ಪಡೆಯುವಂತೆ ಸದರಿ ಅಧಿನಿಯಮ 7ನೇ ಪ್ರಕರಣದ ಮೇರೆಗೆ ನಿರ್ದೇಶಿಸಲಾಗಿದೆ. 
ಸದರಿ ಜಮೀನುಗಳ ನಕ್ಷೆಯನ್ನು ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ವಿಶ್ವೇಶ್ವರಯ್ಯ ಕೇಂದ್ರ, 3ನೇ ಮಹಡಿ, ಪೋಡಿಯಂ ಬ್ಲಾಕ್‌, ಬೆಂಗಳೂರು-1 ಇವರ ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 

















ಅನುಸೂಚಿ 
ಬೆಂಗಳೂರು ಮಹಾನಗರ ಪಾಲಿಕೆ ವಾರ್ಡ್‌ ನಂ. 17 
ಕ್ರಮ ಖಾತೆದಾರರ ಹೆಸರು ಅನುಭವದಾರರ ಸ್ವತ್ತಿನ ಚಕ್ಕುಬಂದಿ ಭೂ ಸ್ವಾಧೀನಕ್ಕೆ ಬೇಕಾಗಿರುವ 
ಸಂಖ್ಯೆ ಹೆಸರು ಸಂಖ್ಯೆ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಎ:ಗು ರೂ. 
1 2 3 4 5 6 7 8 9 10 
1. ಶ್ರೀ ಎಲ್‌. ರವಿ ಸದರ 43 ಸ್ವತ್ತಿನ ಸಂಖ್ಯೆ 45 ಸ್ವತ್ತಿನ ನಂ43ರ ರಸ್ತೆ ರಸ್ತೆ 15450 : 750 4-00 
ಉಳಿಕೆ ಚ.ಅಡಿ 



































ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 132 ಎಂ. ವೆಂಕಟೇಶಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂಸ್ವಾ). 
ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, ದಾವಣಗೆರೆರವರ ಕಾರ್ಯಾಲಯ 
ಭೂ ಅರ್ಜನೆ ಅಧಿನಿಯಮದ 4(1) ನೇ ಪ್ರಕರಣದ ಮೇರೆಗಿನ ಅಧಿಸೂಚನೆ 
ಪ್ರಕರಣ ಸಂಖ್ಯೆ : ಎಲ್‌ಎಕ್ಕೂ / : ಸಿಆರ್‌: 35 / 05-06, ದಿನಾಂಕ: 20ನೇ ಏಪ್ರಿಲ್‌ 2006 
ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹರಪನಹಳ್ಳಿ ತಾಲ್ಲೂಕು ನಿಚ್ಚಾಪುರ ಗ್ರಾಮದ ಹೊಸಕೆರೆ ನಿರ್ಮಾಣಕ್ಕಾಗಿ ಕಾರ್ಯಪಾಲ್‌ ಅಭಿಯಂತರರು, ಸಣ್ಣ ನೀರಾವರಿ ವಿಭಾಗ, 
ಚಿತ್ರದುರ್ಗರವರ ವತಿಯಿಂದ ಭೂ ಸ್ವಾಧೀನ ಅಗತ್ಯವಾಗಿದೆಯೆಂದು ಕರ್ನಾಟಕ ಸರ್ಕಾರಕ್ಕೆ ಕಂಡುಬಂದಿರುವುದರಿಂದ. 
ಕರ್ನಾಟಕ ಅಧಿನಿಯಮ 1961 ರ 17 ರ ಮೂಲ್‌ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ 1894) ಪ್ರಕರಣದ 1ನೇ ಉಪ ಪ್ರಕರಣದ ಅನುಬಂಧಗಳ ಅನುಸಾರವಾಗಿ ಅದಕ್ಕೆ 
ಸಂಬಂಧಪಟ್ಟ ಎಲ್ಲರಿಗೂ ಈ ಬಗ್ಗೆ ಈ ಮೂಲ್‌ ನೋಟೀಸನ್ನು ಕೊಡಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಆ ಅಧಿನಿಯಮ 42) ನೇ ಪ್ರಕರಣದ ಮೂಲ್‌ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂ ಅರ್ಜನೆ 
ಅಧಿಕಾರಿ, ಅವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲ್‌ ಅಧಿಕಾರವನ್ನು ನೀಡುತ್ತದೆ. 
ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮ 5-ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ಉಪವಿಭಾಗಾಧಿಕಾರಿಗಳು, ಹರಪನಹಳ್ಳಿ 
ಇವರನ್ನು ನೇಮಕ ಮಾಡಿದೆ. 
ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವುದೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ ಅವುಗಳನ್ನು 30 ದಿವಸಗಳ ಮುಂಚೆ ಕರ್ನಾಟಕ ಅಧಿನಿಯಮ 1961 ರ 17ರ ಮೂ ತಿದ್ದುಪಡಿಯಾದ ಭೂ 
ಅರ್ಜನೆ ಅಧಿನಿಯಮ 1894, 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ ಉಪವಿಭಾಗಾಧಿಕಾರಿಗಳು ಹರಪನಹಳ್ಳಿ, ಇವರಿಗೆ ಲಿಖಿತದಲ್ಲಿ ಸಲ್ಲಿಸಬಹುದು. 
ಸದರಿ ಅರ್ಜನೆ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿತವಾದ ಯಾವುದೇ ಮೋಜಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡ ಬಾರದೆಂದು ಅಥವಾ ಅವರ ಕಾರ್ಯದಲ್ಲಿ ಹಸ್ತಕ್ಷೇಪ 
ಮಾಡಬಾರದೆಂದು ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲ್‌ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದಿಂದ ದಾವಣಗೆರೆ ಜಿಲ್ಲಾಧಿಕಾರಿಯ ಅನುಮತಿ ಇಲ್ಲದೆ, 


೨೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೫, ೨೦೦೬ ಭಾಗ - ೬ 





ಮಾರಾಟ, ಗುತ್ತಿಗೆ ಅಡಮಾನ, ವಿನಿಮಯದ ಮೂಲ ಅಥವಾ ಬೇರೆ ರೀತಿ ಮೂಲ್‌ ಸದರಿ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು 
ಅಂತಿಮವಾಗಿ ಅರ್ಜನೆ ಮಾಡಿ ಕೊಳ್ಳಲಾಗುವುದು. ಸದರಿ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಸದರಿ ಅಧಿನಿಯಮದ (ಏಳನೇ ಖಂಡದ) 2ನೇಯ ಪ್ರಕರಣದ ಮೇರೆಗೆ ಗಣನೆಗೆ 
ತೆಗೆದುಕೊಳ್ಳಬಾರದು. 


ಉಪ ವಿಭಾಗಾಧಿಕಾರಿಗಳು, ಹರಪನಹಳ್ಳಿ ಉಪ ವಿಭಾಗ, ಹರಪನಹಳ್ಳಿ, ಇವರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಪರಿಶೀಲನೆಗಾಗಿ ಇಡಲಾಗಿದೆ. 









































ಅನುಸೂಚಿ 
ಜಿಲ್ಲೆ: ದಾವಣಗೆರೆ ತಾಲ್ಲೂಕು: ಹರಪನಹಳ್ಳಿ ಹೋಬಳಿ: ಕಸಬಾ ಗ್ರಾಮ: ನಿಚ್ಚಾಪುರ 
ಕ್ರ. ಖಾತೆದಾರರ - ಅನುಭವದಾರರ - ತರಹೆ ಸ. ನಂ. ಚಕ್ಕುಬಂದಿ ಅಗತ್ಯವಾದ ಆಕಾರ 
ಸಂ ಗೇಣಿದಾರರ - ಹಿತಾಸಕ್ತಿಹೊಂದಿರುವವರ ಅಂದಾಜು ವಿಸ್ತೀರ್ಣ 
ಟ್‌ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎ.ಸೆಂ. ರೂ.ಪೈ. 
1 2 3 4 5 6 7 8 9 10 
1 ಹೆಚ್‌.ಎಂ. ಸಿದ್ದಮ್ಮ ಗಂಡ ಖುಷ್ಕಿ 234ಡಿ 234ಎಫ್‌ 179ಡಿ 234ಬಿ ಇದೇ ಪೈಕಿ 1.87 1.69 
ಹೆಚ್‌.ಎಂ. ಪಕ್ಕೀರಯ್ಯ 
2 ಹೆಚ್‌.ಎಂ. ಮಹಾಂತಯ್ಯ ಬಿನ್‌ ಖುಷ್ಕಿ | 234ಎಫ್‌ 234ಜಿ 2348 234ಸಿ ಇದೇ ಪೈಕಿ 2.03 2.60 
ಹೆಚ್‌.ಎಂ. ಚನ್ನಬಸಯ್ಯ 
3 ತಲಾಗಲ ಸಿದ್ದಪ್ಪ ತಂದೆ ನಂದೈಪ್ಪ ಖುಷ್ಕಿ 234ಜಿ ಇದೇ ಪೈಕಿ 234ಎಫ್‌ 234ಎ 11,12 ಇದೇ ಪೈಕಿ 0.48 0.29 
4 ಕೆ.ಎಂ. ಜಯ್ಯಪ್ಪ ಬಿನ್‌ ಕೆ.ಎಂ. ಶಿವಯ್ಯ ಖುಷ್ಕಿ | 234ಎ12 234ಐ 234ಎ11 234ಎ10 ಇದೇ ಪೈಕಿ 4.70 2.83 
5 ಐನಗೌಡ್ರ ನೀಲವ್ವ ಗಂಡ ನಂಜಪ್ಪ ಖುಷ್ಕಿ | 24 243 23410 ಇದೇ ಪೈಕಿ ಇದೇ ಪೈಕಿ 1.74 1.05 
23412 
6 ಹಜರತ್‌ಬೀ ತಂದೆ ಪೀರ್‌ಸಾಬ್‌, ಖುಷ್ಕಿ 179ಡಿ 234ಡಿ ಇದೇ ಪೈಕಿ 23%ಎಬಿ ಇದೇ ಪೈಕಿ 1.42 0.43 
ಕೆ. ಮೇಘರಾಜ ತಂದೆ ಸಣ್ಣನಾಗಪ್ಪ 
7 ತಳವಾರ ಕೊಟ್ರಪ್ಪನ ಮಗಳು ಖುಷ್ಕಿ 232ಎ 232ಬಿ 179ಎ13 2347ಎ, 234/7ಬಿ ಇದೇ ಪೈಕಿ 1.60 0.49 
ರೇಣುಕಮ್ಮ ಗಂಡ ಹನುಮಂತಪ್ಪ 
8 ಹೆಚ್‌. ಮೌಲಾಸಾಬ್‌ ಬಿನ್‌ ದಾವಲ್‌ಸಾಬ್‌ ಖುಷ್ಕಿ 232ಬಿ 234ಬಿ 232ಎ 234ಎ7ಸಿ, ಇದೇ ಪೈಕಿ 1.50 0.45 
234ಎ7ಬಿ 
9 ಎಂ. ಬುಡೇನ್‌ಸಾಬ್‌ ತಂದೆ ಖುಷ್ಕಿ | 179ಎ13 232ಎ 1798, 179 17912 ಇದೇ ಪೈಕಿ 2.63 0.79 
ಲೇಟ್‌ ನನ್ನಸಾಬ್‌, ಮುಜಜೆಬುಲ್ಲಾ 
ಸಾಬ್‌ ಬಿನ್‌ ಲೇಟ್‌ ಎಂ. ನನ್ನಸಾಬ್‌ 



































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೫, ೨೦೦೬ ೨೫೩ 































































































1 2 3 4 5 6 7 8 9 10 

10 ಮಣೆಗಾರ ಜೆರೈನಾಬಿ ಗಂಡ ನನ್ನಸಾಬ್‌ ಖುಷ್ಕಿ 1798 17913 1797 ಇದೇ ಪೈಕಿ ಇದೇ ಪೈಕಿ 0.39 0.12 

11 ತಲಾಗಲ ಸಿದ್ದಪ್ಪ ಬಿನ್‌ ನಂದೈಪ್ಪ, ಖುಷ್ಕಿ | 234ಎ7ಎ 234ಎ7ಬಿ ಇದೇ ಪೈಕಿ ಇದೇ ಪೈಕಿ 2%ಎ 0.18 0.11 
ನಿಚ್ಚಾಪುರ 

12 ಗಂಗಮ್ಮ ಗಂಡ ಅರಸೀಕೆರೆ ರಂಗಪ್ಪ, ಚಿಗಟೇರಿ ಖುಷ್ಕಿ | 234ಎಬಿ 234 ಎಸಿ 234ಎ/7ಎ ಇದೇ ಪೈಕಿ 23%ಎಬಿ 0.40 0.24 

13 ಕುರುಬರ ಮಾಳವ್ವ ಗಂಡ ದುರ್ಗದ ರಾಮಪ್ಪ ಖುಷ್ಕಿ | 234%ಎ?ಸಿ 234ಬಿ 234ಎ7ಬಿ 234ಎ6 232ಬಿ 1.61 0.97 

14 ಪೂಜಾರ ಜೀವಣ್ಣ, ವೀರಣ್ಣ ತಂದೆ ಚೆನ್ನಬಸಪ್ಪ ಖುಷ್ಕಿ 234ಬಿ 234ಸಿ 234ಎ7ಸಿ, 234ಎ8 234ಡಿ 3.46 3.12 

232ಬಿ 
15 ಪೂಜಾರ ಜೀವಣ್ಣ, ವೀರಣ್ಣ ತಂದೆ ಚನ್ನಬಸಪ್ಪ ಖುಷ್ಕಿ 234ಸಿ 234ಎ11 234ಬಿ 234ಎ8 234ಎಫ್‌ 5.58 7.15 
16 ತಳವಾರ ಹನುಮಂತಪ್ಪ ಬಿನ್‌ ಕೆಂಚಹನುಮಪ್ಪ ಖುಷ್ಕಿ | 234ಎ11 234ಎ12, 234ಸಿ 234ಎ9 234ಎಫ್‌ 3.09 1.86 
234ಎ1ಸಿ 

17 ಕೆ. ಶಿವರಾಮಪ್ಪ ತಾಯಿ ಭರವ ಖುಷ್ಕಿ | 234ಎ10 234 234ಎ11 ಇದೇ ಪೈಕಿ 234ಎ12 1.27 0.77 

18 | ತಳವಾರ ಹನುಮಂತಪ್ಪ ತಂದೆ ಖುಷ್ಕಿ | 234ಎಂಬಿ | 234ಎಂಬಿ ಪ್ರತ್ಯೇಕ ಸೈಚ್‌ ಬಗ್ಗೆ ಮಾಹಿತಿ ಲಭ್ಯವಿಲ್ಲ 1.20 0.72 
ಕೆಂಚಹನುಮಪ್ಪ 

19 ಕೆ.ಎಂ. ಜಗದೇವಯ್ಯ ಬಿನ್‌ ಶಿವಯ್ಯ ಖುಷ್ಕಿ 234ಎ5 234ಎ8 ಇದೇ ಪೈಕಿ 233/ಬಿ 234ಎ6 12.00 7.20 
ಆರ್‌.ಎಂ. ವೀರಮ್ಮ ಗಂಡ ಜಗದೇವಯ್ಯ 

20 ಬಸವನಕೋಟೆ ನೀಲವ್ವ ಗಂಡ ನಂಜಪ್ಪ ಖುಷ್ಕಿ 233ಎ 234ಎ1ಎ 1791, 179ಎಬಿ 243 233ಬಿ 3.00 0.90 

21 ಶಾಂತವೀರಪ್ಪ ಬಿನ್‌ ನಿಂಗಪ್ಪ, ಖುಷ್ಕಿ 233ಬಿ 234ಎ1ಸಿ, ಇದೇ ಪೈಕಿ 233ಎ 234ಎ5 4.84 1.46 
ಗೋವೇರಹಳ್ಳಿ 234ಎಬಿ 

22 ಹಜಾಮರ ಲಲಿತಮ್ಮ ಗಂಡ ಶೇಷಣ್ಣ ಖುಷ್ಕಿ 234ಎ1ಬಿ ಇದೇ ಪೈಕಿ 233/ಬಿ ಇದೇ ಪೈಕಿ 234ಎ1ಸಿ 0.22 0.14 

23 ಗುರುವಪ್ಪ ತಂದೆ ಯಂಕಪ್ಪ, ಚಿಗಟೇರಿ ಖುಷ್ಕಿ | 234ಎ1ಸಿ 234ಎ2ಎ 233/ಬಿ 234ಎ1ಬಿ 2349 0.57 0.35 

24 ಹಜಾಮರ ಲಲಿತಮ್ಮ ಗಂಡ ಶೇಷಣ್ಣ ಖುಷ್ಕಿ | 234ಎ2ಎ ಇದೇ ಪೈಕಿ 234ಎ/1ಸಿ ಇದೇ ಪೈಕಿ 234ಎ9 0.26 0.16 

ಒಟ್ಟು 56.04 35.89 
ಜಿಲ್ಲಾಧಿಕಾರಿಗಳು 


ಪಿ.ಆರ್‌. 137 ದಾವಣಗೆರೆ ಜಿಲ್ಲೆ. 





೨೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೫, ೨೦೦೬ ಭಾಗ - ೬ 





ಜಿಲ್ಲಾಧಿಕಾರಿಯವರ ಕಾರ್ಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
ಭೂ ಸ್ವಾಧೀನ ಕಾಯ್ದೆಯ ಕಲು 17ನೇ ಪ್ರಕರಣದ ಅನ್ವಯ ಪ್ರಕರಣ 4(1) ರ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ : ಆರ್‌(2) ಎಲ್‌ಎಕ್ಕೂ : ಎಸ್‌ಆರ್‌: 55 / 05-06, ದಿನಾಂಕ: 21ನೇ ಏಪ್ರಿಲ್‌ 2006 
ಈ ಕೆಳಗಿನ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ತುಂಗಾ ಮೇಲ್ಲುಡೆ ಯೋಜನೆ ಮುಖ್ಯ ಕಾಲುವೆಯನ್ನು ನಿರ್ಮಿಸಲು ಅಗತ್ಯವಾಗಲಿದೆ ಎಂದು ಸರ್ಕಾರಕ್ಕೆ ಕಂಡು 
ಬಂದಿರುವುದರಿಂದ, ಕರ್ನಾಟಕ ಅಧಿನಿಯಮ 1991 ರ 33 ರ ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ 1894 ರ 1) ರ 4ನೇ ಪ್ರಕರಣದ ಉಪ ಬಂಧಗಳ ಮೇರೆಗೆ 
ಅನುಸಾರವಾಗಿ ಮೇಲೆ ನಿರ್ಧಿಷ್ಟ ಪಡಿಸಿದ ಉದ್ದೇಶಕ್ಕಾಗಿ ಸದರಿ ಜಮೀನುಗಳು ಅಗತ್ಯವಾಗಿದೆ ಎಂದು ಈ ಮೂಲ್‌ ಅಧಿಸೂಚಿಸಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಸದರಿ ಅಧಿನಿಯಮದ 4ನೇ ಪ್ರಕರಣದ (2)ನೇ ಉಪ 
ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ತುಂಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ ಇವರಿಗೆ ಈ ಮೂಲಕ ಅಧಿಕಾರವನ್ನು ನೀಡಿರುತ್ತದೆ. 
ಸದರಿ ಅಧಿನಿಯಮದ 17ನೇ ಪ್ರಕರಣದ (1) ಮತ್ತು (4) ನೇ ಉಪ ಪ್ರಕರಣದ ಮೂಲ್‌ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಪ್ರಕರಣದ ತುರ್ತಿನ ದೃಷ್ಟಿಯಿಂದ ಸದರಿ ಅಧಿನಿಯಮದ 
5ಎ ಪ್ರಕರಣದ ಉಪ ಬಂಧಗಳು ಕೆಳಗೆ ನಿರ್ಧಿಷ್ಟ ಪಡಿಸಲಾದ ಭೂಮಿಗಳ ಸ್ವಾಧೀನಕ್ಕೆ ಅನ್ವಯವಾಗುವುದಿಲ್ಲವೆಂದು ನಿರ್ದೇಶಿಸಿದೆ. (ಸರ್ಕಾರದ ಆದೇಶ ಸಂಖ್ಯೆ ಕಂಇ 31 ಭೂಸ್ಟಾಳ 2002 ದಿ. 4.6.2002). 
ಸದರಿ ಭೂಮಿಗಳ ಅರ್ಜನೆಯ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರ ಅಥವಾ ಇತರ ವ್ಯಕ್ತಿಗಳಿಗೆ ಅಡ್ಡಿಯನ್ನು ಉಂಟು ಮಾಡಬಾರದೆಂದು ಅಥವಾ ಅವರ ಕಾರ್ಯದಲ್ಲಿ 
ಹಸ್ತಕ್ಷೇಪ ಮಾಡಬಾರದೆಂದು ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲ್‌ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ಜಿಲ್ಲಾಧಿಕಾರಿಗಳು, ದಾವಣಗೆರೆ ರವರ 
ಅನುಮತಿ ಇಲ್ಲದೆ, ಮಾರಾಟ, ಗುತ್ತಿಗೆ ಅಡಮಾನ, ವಿನಿಮಯದ ಮೂಚಹ ಅಥವಾ ಬೇರೆ ರೀತಿಯ ಮೂಲ್‌ ಸದರಿ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ 
ಅಭಿವೃದ್ಧಿಗಳನ್ನು ಅಂತಿಮವಾಗಿ ಅರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರವನ್ನು ನಿರ್ಧರಣೆ ಮಾಡುವ ಅಧಿಕಾರಿಯು ಸದರಿ ಅಧಿನಿಯಮದ 24ನೇ ಪ್ರಕರಣದ 7ನೇ ಖಂಡದ (ಉಪ 
ಪ್ರಕರಣದ) ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 
ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ತುಂಗಾ ಮೇಲ್ಲುಡೆ ಯೋಜನೆ ಶಿವಮೊಗ್ಗ ಇವರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 




















ಅನುಸೂಚಿ 
ಜಿಲ್ಲೆ: ದಾವಣಗೆರೆ ತಾಲ್ಲೂಕು: ಹೊನ್ನಾಳಿ ಹೋಬಳಿ: ಕಸಬಾ ಗ್ರಾಮ: ಕೊಡಚಗೊಂಡನಹಳ್ಳಿ 
ಕ್ರ ಖಾತೆದಾರರ ಹೆಸರು ಅನುಭವದಾರರ | ಸ.ನಂ. ತರಹೆ ಚಿಕ್ಕುಬಂದಿ ಭೂ ಸ್ವಾಧೀನ ಜಮೀನಿನ ವಿವರ 
ಸಂ. ಹೆಸರು ಪೂರ್ವಕ್ಕೆ ಪಶ್ಚಿಮಕ್ಕೆ ಉತ್ತರಕ್ಕೆ ದಕ್ಷಿಣಕ್ಕೆ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ ಸೆ. ಸ.ನಂ ಎ.ಗುಂ. ರೂ.ಪೈ. 
1 2 3 4 5 6 7 8 9 10 1] 
1 | 1. ಶೇಖರಪ್ಪ ಬಿನ್‌ ಮಲ್ಲಪ್ಪ 
2. ಶಂಕ್ರಪ್ಪ ಬಿನ್‌ ಮಲ್ಲಪ್ಪ 
3. ಬಸವರಾಜಪ್ಪ ಬಿನ್‌ ಈಶ್ವರಪ್ಪ 
4. ಬಸವರಾಜಪ್ಪ ಬಿನ್‌ ಈಶ್ವರಪ್ಪ 
pi ಸ್ವಂತ 22 ಖುಷ್ಕಿ 22 22 22 22 0-30 0-56 
5. ಬಸವರಾಜಪ್ಪ ಬಿನ್‌ ಮಲ್ಲಪ್ಪ ಣೆ 
6. ಹಳದಮ್ಮ ಕೋಂ ನಾಗಪ್ಪ ದಾನಿಹಳ್ಳಿ 
7. ಹಳದಮ್ಮ ಕೋಂ ನಾಗಪ್ಪ 
8. ಗಿರಿಯಪ್ಪ ಬಿನ್‌ ರಾಮಣ್ಣ 






































ಭಾಗ - ೬ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಮೇ ೨೫, ೨೦೦೬ ೨೫೫ 








1 2 3 4 5 6 7 8 9 10 11 





. ್ಯಮ್ಮ ಕೋಂ ತಿರುಕಪ್ಪ 


. ಗಂಗಮ್ಮ ಕೋಂ ತಿರುಕಪ 
ಜ್‌ ಸಂತ 20 ಖುಷ್ಕಿ 20 20 22 19 0-20 0-45 


. ಚನ್ನಪ್ಪ ಬಿನ್‌ ಚನ್ನಪ್ಪ | 
- ಮಂಜಪ್ಪ ಬಿನ್‌ ಚನ್ನವೀರಪ್ಪ 





. ಬಸಪ್ಪ ಮಲ್ಲಪ್ಪ ಯರಗನಾಳ್‌ 
. ಶಂಕ್ರಪ್ಪ ಬಿನ್‌ ಚನ್ನಪ್ಪ 
. ಓಂಕಾರಪ್ಪ ಬಿನ್‌ ನಂಜಪ್ಪ ಸ್ವಂತ 19/1 ಖುಷ್ಕಿ 19/1 19/1 20 19/2 0-07 0-19 


- ಪಾವನ್ತಮ್ಮ ಕೋಂ ಶೇಖರಪ್ಪ 





. ಪರಮೇಶ್ವರಪ್ಪ ಬಿನ್‌ ಈರಪ್ಪ 
. ಶೇಖರಮ್ಮ ಕೋಂ ಬಸವರಾಜಪ್ಪ 


1 
2 
3 
4 
1 
2 
3 
4. ಬಸಮ್ಮ ಕೋಂ ಓಂಕಾರಪ್ಪ 
5 
1 
2 
3. ಮಲ್ಲೇಶಪ್ಪ ಬಿನ್‌ ಹನುಮಂತಪ್ಪ 
4 
5 


















































ಈಶ್ವರಪ್ಪ ಬಿನ್‌ ಹನುಮಂತಪ್ಪ ಸ್ವಂತ 19/2 ಖುಷ್ಕಿ 19/2 19/2 19/1 19/3 0-04 0-11 
. ಶಿವಪ್ಪ ಬಿನ್‌ ಹನುಮಂತಪ್ಪ 
6. ಮಹದೇವಪ್ಪ ಬಿನ್‌ ಹನುಮಂತಪ್ಪ 
ಸಣ್ಣ ಮಲ್ಲಪ್ಪ ಬಿನ್‌ ಅರೇ ಮಲ್ಲಪ್ಪ ಸ್ವಂತ 19/3 ಖುಷ್ಕಿ 19/3 19/3 19/2 19/4 0-05 0-13 
6 ಡಿ. ಗಣೇಶ್‌ ಬಿನ್‌ ಡಿ. ಬಸಪ್ಪ ಸ್ವಂತ 19/4 ಖುಷ್ಕಿ 19/4 19/4 19/3 18 0-10 2 0-28 
7 ಹಾಲೇಶಪ್ಪ ಬಿನ್‌ ಬಸಪ್ಪ ಹುರಿವಕ್ಕಿ ಸ್ವಂತ 181 ಖುಷ್ಕಿ ಅರೇಹಳ್ಳಿ 18/1 19 18/2 0-02 1; 0-05 
ಗಡಿ 
ಜುಮ್ಲಾ 1-39 1-77 
ಒಂದು ಎಕರೆ ಮತ್ತು ಮೂವತ್ತೊಂಬತ್ತು ಗುಂಟೆಗಳು 
ಜಿಲ್ಲಾಧಿಕಾರಿಗಳು 
ಪಿ.ಆರ್‌. 138 ದಾವಣಗೆರೆ ಜಿಲ್ಲೆ. 


ಕಂದಾಯ ಸಚಿವಾಲಯ 
1894 ರ ಭೂಸ್ವಾಧೀನ ಕಾಯಿದೆ ಕಲು. 17 ರೊಂದಿಗೆ ಓದಲಾದ ಕಲು. 6(1) ನೇ ಪ್ರಕರಣದ ಮೇರೆಗೆ ಅಧಿಸೂಚನೆ 
(ಜೆ.ಎಂ.ಸಿ. ವರದಿಯಂತೆ ಹೆಚ್ಚುವರಿ ಜಮೀನಿನ ಬಗ್ಗೆ) 
ನಂ. ಕಂಇ /5/ ಭೂಸ್ವಾಚ 1 2006, ದಿನಾಂಕ: 7ನೇ ಏಪ್ರಿಲ್‌ 2006 
1991 ಕರ್ನಾಟಕ ಅಧಿನಿಯಮ ಸಂಖ್ಯೆ 33 ರ ಮೂಲ್‌ ತಿದ್ದುಪಡಿಯಾದ ಭೂಸ್ವಾಧೀನ ಅಧಿನಿಯಮ 1894 ರ (ಕೇಂದ್ರ ಅಧಿನಿಯಮ 1894 ರ 1) 6ನೇ ಪ್ರಕರಣದ ಮೂಲ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ 
ಕರ್ನಾಟಕ ಸರ್ಕಾರವು ಮುಂದೆ ನಿರ್ಧಿಷ್ಟಪಡಿಸಿರುವ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಕೊಟ್ಟೂರು - ಹರಿಹರ ಬ್ರಾಡ್‌ ಗೇಜ್‌ ರೈಲದಾರಿ ನಿರ್ಮಾಣ ಇದಕ್ಕಾಗಿ ಅಗತ್ಯವಾಗಿದೆ ಎಂದು ಈ ಮೂಲ್‌ ಘೋಷಿಸುತ್ತದೆ. 
ಮತ್ತು ಸದರಿ ಅಧಿನಿಯಮದ ಅದೇ ಪ್ರಕರಣದ (ಸಿ) ಖಂಡ ಹಾಗೂ 7ನೇ ಪ್ರಕರಣದ ಮೇರೆಗೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸದರಿ ಅಧಿನಿಯಮದ ಮೇರೆಗೆ ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, ದಾವಣಗೆರೆ ರವರ 





೨೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೫, ೨೦೦೬ ಭಾಗ - ೬ 





ಪ್ರಕಾರ್ಯಗಳನ್ನು ನಿರ್ವಹಿಸುವುದಕ್ಕಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಕೊಟ್ಟೂರು - ಹರಿಹರ ರೈಲ್ವೆ ಬ್ರಾಡ್‌ಗೇಜ್‌ ಲೈನ್‌ ನಿರ್ಮಾಣ ಯೋಜನೆ, ಹರಪನಹಳ್ಳಿ ಇವರನ್ನು ನೇಮಕ ಮಾಡಿದೆ. ಹಾಗೂ ಸದರಿ ಭೂಮಿಗಳ 
ಭೂಸ್ವಾಧೀನಕ್ಕಾಗಿ ಆದೇಶಗಳನ್ನು ಪಡೆದುಕೊಳ್ಳಲು ಅವರಿಗೆ ನಿರ್ದೆಶಿಸಿದೆ. 

ಸದರಿ ಅಧಿನಿಯಮದ 17ನೇ ಪ್ರಕರಣದ (1) ನೇ ಉಪಪ್ರಕರಣದ ಮೂಚ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಸದರಿ ಅಧಿನಿಯಮದ 9ನೇ ಪ್ರಕರಣದ (1) ನೇ ಉಪ ಪ್ರಕರಣದಲ್ಲಿ 
ಸೂಚಿಸಿರುವ ನೋಟೀಸಿನ ಪ್ರಕಟಣೆಯ ದಿನಾಂಕದಿಂದ 15 ದಿನಗಳ ಮುಕ್ತಾಯದ ನಂತರ ಸದರಿ ಭೂಮಿಯನ್ನು ಸ್ವಾಧೀನಕ್ಕೆ ತೆಗೆದುಕೊಳ್ಳಬಹುದೆಂದು ನಿರ್ದೆಶಿಸುತ್ತದೆ. 

ಸದರಿ ಭೂಮಿಗಳ ನಕಾಶೆಗಳನ್ನು ವಿಶೇಷ ಭೂಸ್ವಾಧೀನಾಧಿಕಾರಿ, ಕೊಟ್ಟೂರು - ಹರಿಹರ ರೈಲ್ವೆ ಬ್ರಾಡ್‌ ಗೇಜ್‌ ಲೈನ್‌ ನಿರ್ಮಾಣ ಯೋಜನೆ, ಹರಪನಹಳ್ಳಿ ಇವರ ಕಛೇರಿಯಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 




































































ಅನುಸೂಚಿ 
ಜಿಲ್ಲೆ: ದಾವಣಗೆರೆ ತಾಲ್ಲೂಕು: ಹರಿಹರ ಹೋಬಳಿ: ಕಸಬ ಗ್ರಾಮ: ಕುರುಬರಹಳ್ಳಿ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ | ಸರ್ವೆ ತರಹೆ ಸರಹದ್ದುಗಳು ಭೂಸ್ವಾಧೀನದ ಆಕಾರ 
ಸಂ. (ಶ್ರೀಯುತರು) ಹೆಸರು ನಂಬರು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ರೂ. ಪೈ. 
ಎಕರೆ - ಗುಂಟೆ 
1 2 3 4 5 6 7 8 9 10 11 
1 1. ಶಾಂತವೀರಸ್ವಾಮಿ ಬಿನ್‌ ರುದ್ರಸ್ವಾಮಿ ಸ್ವಂತ 45 ಪೈಕಿ ಖುಷ್ಕಿ 45 ಪೈಕಿ 45 ಪೈಕಿ ಹೊಟ್ಟಿಗೇನ 46 0-01 0-05 
2. ಹೆಚ್‌.ಸಿ. ಜಗದೀಶಕುಮಾರ್‌ ಬಿನ್‌ ಚನ್ನಬಸಪ್ಪ ಹಳ್ಳಿ ಗ್ರಾಮದ 
3. ಕೊಟ್ರಬಸಮ್ಮ ಕೋಂ. ಬಸಪ್ಪ, ಗಡಿ 
4. ಗಣೇಶಪ್ಪ ಬಿನ್‌ ಸಿದ್ದಲಿಂಗಪ್ಪ 
2 1) ಚಂದ್ರಪ್ಪ ಬಿನ್‌ ಶಿವಪ್ಪ ಸ್ವಂತ 10 ಪೈಕಿ ಖುಷ್ಕಿ 10 ಪೈಕಿ, 10 ಪೈಕಿ 5 13 0-03 0-11 
2) ರೇವಣಸಿದ್ದಪ್ಪ ಬಿನ್‌ ಶಿವಪ್ಪ 11 
3 ಗಂಗಮ್ಮ ಕೋಂ ನಾರಪ್ಪ ಸ್ವಂತ 13/3 ಖುಷ್ಕಿ 133 ಪೈಕಿ 133 ಪೈಕಿ 10 13/2 0-02 0-10 
ಕೆ.ಹೆಚ್‌. ರೇವಣಸಿದ್ದಪ್ಪ ಬಿನ್‌ ಶಿವಪ್ಪ ಸ್ವಂತ 193 ಖುಷ್ಕಿ 161 163 ಪೈಕಿ 161 ಪೈಕಿ 172 0-08 0-34 
5 1. ಕೆ. ಶಾಂಬಶಿವರೆಡ್ಡಿ ಬಿನ್‌ ಕೆ. ವೆಂಕಟರೆಡ್ಡಿ ಸ್ವಂತ 172ಎ ಖುಷ್ಕಿ 172 172ಎ ಪೈಕಿ 163 21 0-01 0-05 
2. ಕೆ. ವೆಂಕಟರೆಡ್ಡಿ ಬಿನ್‌ ಕೆ. ವೆಂಕಟರೆಡ್ಡಿ ಪೈಕಿ ಮತ್ತು ಮತ್ತು 
3. ಕೆ. ಪ್ರಕಾಶರೆಡ್ಡಿ ಬಿನ್‌ ಕೆ. ವೆಂಕಟರೆಡ್ಡಿ 171 16/1 
6 1. ಕೆ. ಸಾಂಬಶಿವರೆಡ್ಡಿ ಬಿನ್‌ ಕೆ. ವೆಂಕಟರೆಡ್ಡಿ ಸ್ವಂತ 171 ಖುಷ್ಕಿ 172 171 ಪೈಕಿ 171 ಪೈಕಿ 21 0-03 0-14 
2. ಕೆ. ರಾಮಚಂದ್ರರೆಡ್ಡಿ ಬಿನ್‌ ಕೆ. ವೆಂಕಟರೆಡ್ಡಿ 
3. ಕೆ. ಪ್ರಕಾಶರೆಡ್ಡಿ ಬಿನ್‌ ಕೆ. ವೆಂಕಟರೆಡ್ಡಿ 
4. ಕೆ. ವೆಂಕಟರೆಡ್ಡಿ ಬಿನ್‌ ವೆಂಕಟರೆಡ್ಡಿ 
ಒಟ್ಟು : 0-18 0-79 
ಒಟ್ಟು :- - 0-18 ಗುಂಟೆ 
ಖರಾಬು ಜಮೀನು. - ಇರುವುದಿಲ್ಲ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 143 ಎಂ. ವೆಂಕಟೇಶಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂಸ್ಟಾ) 





